ಕರ್ನಾಟಕ ವಿಧಾನ ಪರಿಷತ್ತು 


ಪಾಲಿಕೆಯ ಆರೋಗ್ಯ ಇಲಾಖೆಯಲ್ಲಿ ಖಾಲಿ 
ಇರುವ ಪೌರಕಾರ್ಮಿಕರ ಹುದ್ದೆಗಳೆಷ್ಟು; 
ದಿನಾಂಕ: 01-07-2014 ರಂದು ಎಷ್ಟು 
ಹುದ್ದೆಗಳನ್ನು ತುಂಬಲು ಅರ್ಜಿ 
ಆಹ್ನಾನಿಸಲಾಗಿತ್ತು; 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1543 
2 ಸದಸ್ಯರ ಹೆಸರು ಶ್ರೀ ಆರ್‌.ಚೌಡರೆಡ್ಡಿ ತೂಪಲ್ಲಿ 
3 ಉತ್ತರಿಸುವ ದಿನಾಂಕ 19-03-2020 
4 ಉತ್ತರಿಸುವವರು ಮುಖ್ಯಮಂತ್ರಿ 
ಕ್ರಸಂ ಪ್ರಶ್ನೆ ಉತ್ತರ 
ಅ) |ಬೃಹತ್‌ ಬೆಂಗಳೂರು ಮಹಾನಗರ ಬಿ.ಬಿ.ಎಂ.ಪಿ.ಯ ಆರೋಗ್ಯ ಇಲಾಖೆಯಲ್ಲಿ ಖಾಲಿ 


ಇರುವ ಪೌರಕಾರ್ಮಿಕರ ಹುದ್ದೆಗಳ ಸಂಖ್ಯೆ; 5520, ದಿನಾಂಕ: 
01-07-2014 ರಂದು ನೇರ ನೇಮಕಾತಿ ಮುಖೇನ 4000 
ಹುದ್ದೆಗಳನ್ನು ತುಂಬಲು ಅರ್ಜಿ ಕರೆಯಲಾಗಿತ್ತು. 


ಇಲಾಖೆಗೆ ಬಂದ ಅರ್ಜಿಗಳು ಎಷ್ಟು 
ಇವುಗಳಿಂದ ಬಂದ ಅರ್ಜಿ ಶುಲ್ಪವೆಷ್ಟು; 
ವಿವರವಾಗಿ ಎಸ್‌.ಸಿ. ಎಸ್‌.ಟಿ., 
ಇತರೆಗಳೊಂದಿಗೆ ವಿವರವಾದ ಮಾಹಿತಿ 
ನೀಡುವುದು; 


ಇಲಾಖೆಗೆ ನೇರ ನೇಮಕಾತಿ ಅಡಿಯಲ್ಲಿ ಬಂದ 
ಅರ್ಜಿಗಳ ಸಂಖ್ಯೆ: 15,751 


ಇವುಗಳಿಂದ ಬಂದ ಒಟ್ಟು ಅರ್ಜಿ ಶುಲ್ಕ ರೂ. 16,90,145/- 


ಮೀಸಲಾತಿಯಂತೆ ಅರ್ಹ ಪಟ್ಟಿ ಮಾಹಿತಿಯು ಈ 
ಕೆಳಕಂಡಂತೆ ಇರುತ್ತದೆ. 

1. ಅರ್ಹ ಪಟ್ಟಿ - ಎಸ್‌.ಸಿ-4414, ಎಸ್‌.ಟಿ.-172, 

2ಎ-792, 2ಬಿ-76, 3-514, 3ಬಿ-117, 


ಪ್ರ-1-205 ಸಾಮಾನ್ಯ ವರ್ಗ-205 
2 ಹೈದರಾಬಾದ್‌ ಕರ್ನಾಟಕ ವಲಯ-219 
3. ಹೈದರಾಬಾದ್‌ ಕರ್ನಾಟಕ ವಲಯ ತಿರಸ್ಕ್ಯೃಕ-129 


4. ವಯೋಮಿತಿ ತಿರಸ್ಕೃತ-260 
5. ತಿರಸ್ಥೃತ ಪಟ್ಟ-8648 


ಇ) 


ಹಾಲಿ ಕೆಲಸ ನಿರ್ವಹಿಸುತ್ತಿರುವ 
ಪೌರಕಾರ್ಮಿಕರನ್ನು ಖಾಯಂ 
ಮಾಡುವಂತೆ ಮಾನ್ಯ ಉಚ್ಛ 
ನ್ಯಾಯಾಲಯದಿಂದ ಆದೇಶ 
ಬಂದಿರುವುದೇ ನಿಜವೇ; ಹಾಗಾದರೆ, 


ನ್ಯಾಯಾಲಯದ ಪ್ರತಿ ನೀಡುವುದು; 


ಪಾಲಿಕೆಯಲ್ಲಿ ಪೌರಕಾರ್ಮಿಕರ ನೇಮಕಾತಿ ಮಾಡುವ 
ಪ್ರಕ್ರಿಯೆಯಲ್ಲಿ ಗುತ್ತಿಗೆ ಆಧಾರಿತ ಅಥವಾ ಹೊರಗುತ್ತಿಗೆ 
ಪೌರಕಾರ್ಮಿಕರನ್ನು ಖಾಯಂ ಮಾಡುವಂತೆ ಮಾನ್ಯ ಉಚ್ಛ 
ನ್ಯಾಯಾಲಯ, ಕಲಬುರಗಿ ಪೀಠವು ರಿಟ್‌ ಅರ್ಜಿ ಸಂಖ್ಯೆ: 
201021-022/2015 ರಲ್ಲಿ ನಿರ್ದೇಶನ ನೀಡಿರುತ್ತದೆ. 


ಸದರಿ ಆದೇಶದ ವಿರುದ್ಧ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯು ರಿಟ್‌ ಅಪೀಲು ಸಂಖ್ಯೆ: 200254 
& 200513/2016ನ್ನು ದಾಖಲಿಸಿದ್ದು, ಸದರಿ 
ಮೇಲ್ಲನವಿಯನ್ನು ಮಾನ್ಯ ಉಚ್ಛ ನ್ಯಾಯಾಲವು ದಿನಾಂಕ: 
23-11-2016 ರಂದು ವಿಲೇಗೊಳಿಸಿರುತ್ತದೆ. 


ಈ) 


ಸದರಿ ನೇಮಕಾತಿ ಪ್ರಕ್ರಿಯೆಯನ್ನು 
ಸ್ಥ ಗಿತಗೊಳಿಸಲಾಗಿದೆಯೇಃ; ಸ್ಥ ಗಿತಗೊಳಿ 


ಸಲಾಗಿದ್ದರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 


ಅವರು ತುಂಬಿದ ಅರ್ಜಿ ಶುಲ್ಕವನ್ನು 
ಯಾವ ರೀತಿ ಮತ್ತು ಯಾವಾಗ 
ಹಿಂದಿರುಗಿಸಲಾಗುವುದು? (ವಿವರವಾದ 


ಮಾಹಿತಿ ನೀಡುವುದು) ' 


ಹೌದು, 
ಪಾಲಿಕೆಯಲ್ಲಿ . ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ 
ಗುತ್ತಿಗೆ ಅಧಾರಿತ ಪೌರಕಾರ್ಮಿಕರು ತಮ್ಮನ್ನು 


ಖಾಯಂಗೊಳಿಸುವಂತೆ ಬಿ.ಬಿ.ಎಂ.ಪಿ. ಕೇಂದ್ರ ಕಛೇರಿ 
ಮುಂದೆ ಮುಷ್ಟರ ನಡೆಸಿ ಮನವಿ ಸಲ್ಲಿಸಿರುತ್ತಾರೆ ಹಾಗೂ 
ಗುತ್ತಿಗೆ ಪೌರ ಕಾರ್ಮಿಕರ ಸಂಘದ ವತಿಯಿಂದ ಕರ್ನಾಟಕ 
ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ; 
37087/2016 ಅನ್ನು ದಾಖಲಿಸಿದ್ದು, ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ -ಪ್ರಕರಣವು ವಿಚಾರಣೆಯಲ್ಲಿರುವುದರಿಂದ 
ಅರ್ಜಿ ಶುಲ್ಕವನ್ನು ಹಿಂದಿರುಗಿಸುವ ಬಗ್ಗೆ ಕ್ರಮ ಕೈಗೊಳ್ಳಲು 
ಸಾಧ್ಯವಾಗಿರುವುದಿಲ್ಲ. 


ಸಂಖ್ಯೆ; ನಅಇ 93 ಎಂಎನ್‌ಜಿ 2020 


(ಬಿ.ಎಸ್‌.ಯಡಿಯೂರಪ್ಪ -3" 
ಮುಖ್ಯಮಂತ್ರಿ 


